ಕರ್ನಾಟಕ ವಿಧಾನ ಪರಿಷತ್ತು 


ಬ್ಬ 5 


1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


3 ಉತ್ತರಿಸುವ ದಿನಾಂಕ 


79) ee 

ಶ್ರೀ ಬಿ.ಕೆ ಹರಿಪ್ರಸಾದ್‌(ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
04-03-2021 


ಉತ್ತರಿಸುವವರು ಮಾನ್ಯ ಮುಖ್ಯಮಂತಿಗಳು ' 
ಸಾ ಪ್‌ ತ್ತರ 
ಅ) ' | ಬೃಹತ್‌ ಬೆಂಗಳೂರು ಮಹಾನಗರವನ್ನು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 


ಪ್ಲಾಸ್ಟಿಕ್‌ ಮುಕ್ತಗೊಳಿಸಲು ರಾಜ್ಯ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು 


ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್‌ ಮುಕ್ತಗೊಳಿಸಲು ಬಿಬಿಎಂಪಿಯ 
ಸುತ್ತೋಲೆ ಸಂಖ್ಯೆ: ಆ/ಪಿಆರ್‌/174/] 2016-17, ದಿನಾಂಕ: 
04-05-2016 ರಂತೆ . ಪ್ಲಾಸ್ಟಿಕ್‌ ನಿಷೇಧವನ್ನು ಜಾರಿಗೆ 
ತರಲಾಗಿದೆ. 


ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಪರಿಸರ 
(ಸಂರಕ್ಷಣಾ) ಕಾಯ್ದೆ "1986 ರಡಿ ಅಧಿಸೂಚನೆ ಸಂಖ್ಯೆ 
ಅಪಜೀ 17 ಇಪಿಸಿ 2012, ದಿನಾಂಕ 11-03-2016ನ್ನು 
ಹೊರಡಿಸಿ, ಪ್ಲಾಸಿಕ್‌ನಿಂದ ತಯಾರಿಸಬಹುದಾದ ಪ್ಲಾಸ್ಟಿಕ್‌ 
ಕ್ಯಾರಿಬ್ಯಾಗ್‌, ಪ್ಲಾಸ್ಟಿಕ್‌, ಭಿತ್ತಿಪತ್ರ, ಪ್ಲಾಸ್ಟಿಕ್‌ ತೋರಣ, ಫ್ಲೆಕ್ಸ್‌ 


| ಪ್ಲಾಸ್ಟಿಕ್‌ ಬಾವುಟ, ಪ್ಲಾಸ್ಟಿಕ್‌ ತಟ್ಟೆ ಪ್ಲಾಸ್ಟಿಕ್‌ ಲೋಟ, ಪ್ಲಾಸ್ಟಿಕ್‌ 


ಚಮಚ, ಕ್ಷಿಂಗ್‌ ಫಿಲ್ಮ್‌ ಮತ್ತು ಊಟದ ಮೇಜಿನ ಮೇಲೆ 
ಹರಡುವ ಪ್ಲಾಸ್ಟಿಕ ಹಾಳೆ ಹಾಗೂ ಥರ್ಮೊಕೋಲ್‌ ಮತ್ತು 
ಪ್ಲಾಸ್ಸಿಕ್‌ 'ಮೈಕ್ರೋಬೇಡ್ಸ್‌ನಿಂದ ತಯಾರಾದಂತಹ ಮೇಲ್ಕಂಡ 
ವಸ್ತುಗಳ ಬಳಕೆಯನ್ನು ರಾಜ್ಯದಾದ್ಯಂತ ನಿಷೇಧಿಸಿದೆ. 


: ಮುಂದುವರೆದು, ಯಾವುದೇ "ಕೈಗಾರಿಕೆ ಅಥವಾ ವ್ಯಕ್ತಿ 
ಯಾವುದೇ ರೀತಿಯ ಪ್ಲಾಸ್ಟಿಕ್‌ ಕ್ಯಾರಿಬ್ಯಾಗ್‌, ಪ್ಲಾಸ್ಟಿಕ್‌ ಭಿತ್ತಿಪತ್ರ, 
ಪ್ಲಾಸ್ಟಿಕ್‌ ತೋರಣ, ಫ್ಲೆಕ್ಸ್‌ ಪ್ಲಾಸ್ಟಿಕ್‌ ಬಾವುಟ, ಪ್ಲಾಸ್ಟಿಕ್‌ ತಟ್ಟೆ, 
ಪ್ಲಾಸಿಕ್‌ ಲೋಟ, ಪ್ಲಾಸ್ಟಿಕ್‌ ಚಮಚ, ಕ್ಲಿಂಗ್‌ ಫಿಲ್ಮ್‌ ಮತ್ತು 
ಊಟದ ಮೇಜಿನ ಮೇಲೆ ಹರಡುವ ಪ್ಲಾಸ್ಟಿಕ್‌ ಹಾಳೆ ಹಾಗೂ 
ಥರ್ಮೊಕೋಲ್‌ ಮತ್ತು ಪ್ಲಾಸ್ಟಿಕ್‌. ಮೈಕ್ರೋ ಬೇಡ್‌ನಿಂದ 
ತಯಾರಾದಂತಹ ' ಮೇಲ್ಕಂಡ ವಸ್ತುಗಳ ತಯಾರಿಕೆ, 
ಸರಬರಾಜು, ಸಂಗ್ರಹಣೆ, ಸಾಗಾಣಿಕೆ. ಮಾರಾಟ ಮತ್ತು 
ವಿತರಣೆ ಮಾಡುವುದನ್ನು ರಾಜ್ಯಾದ್ಯಂತ ನಿಷೇಧಿಸಿದೆ. 


ಬೆಂಗಳೂರು ವ್ಯಾಪ್ತಿಯಲ್ಲಿ ಸದರಿ ಅಧಿಸೂಚನೆಯನ್ನು 
ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಬೆಂಗಳೂರು 
ಮಹಾನಗರ ಪಾಲಿಕೆ ವಹಿಸಿದೆ. 


ಆ) |ಪ್ಲಾಸ್ಸಕ್‌ ಮುಕ್ತ ಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
"| ಸರ್ಕಾರ ವಿಫಲವಾಗಿರುವುದು ನಿಜವೇ? | ಮಂಡಳಿಯು ಪ್ಲಾಸಿ ಮುಕ್ತಗೊಳಿಸುವ ಸಂಬಂಧ 
(ಸರ್ಕಾರದ ಗಮನಕ್ಕೆ ಬಂದಿದೆಯೇ): | ಸರ್ಕಾರವು . ಹೊರಡಿಸಿರುವ ' ಅಧಿಸೂಚನೆಯನ್ನು 
ಉಲ್ಲಂಘಿಸಿರುವ 50 ಘಟಕಗಳನ್ನು ಮುಚ್ಚಲು " ಆದೇಶ 
ಹೊರಡಿಸಿರುತ್ತದೆ. 
ಇ) [ಹಾಗಿದ್ದಲ್ಲಿ ಸರ್ಕಾರ ಕೈಗೊಳ್ಳಲಿರುವ | ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 'ಮಂಡಳಿಯು 
ಕ್ರಮವೇನು 9 


ಪರಿಸರ (ಸಂರಕ್ಷಣಾ) ಕಾಯ್ದೆ, 1986 ರಡಿ ಹೊರಡಿಸಿರುವ 
ಪ್ಲಾಸಿಕ್‌ ತ್ಯಾಜ್ಯ ನಿರ್ವಹಣಾ ನಿಯಮ, 2016ನ್ನು 
ಅನುಷ್ಠಾನಗೊಳಿಸುತ್ತಿದೆ. ಈ ನಿಯಮದ. ಅಮುಸಾರ ಪ್ಲಾಸ್ಟಿಕ್‌ 
ಉತ್ಪಾದನಾ ಘಟಕಗಳು, ಬಳಕೆದಾರರು ಹಾಗೂ ಪ್ಲಾಸ್ಟಿಕ್‌ 
ಪುನರ್ಬಳಕೆ ಘಟಕಗಳು ಮಂಡಳಿಯಿಂದ 
ನೊಂದಾಯಿಸಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿದೆ. 


ಅದರಂತೆ, ಬೆಂಗಳೂರಿನಲ್ಲಿ 54 ಪ್ಲಾಸ್ಟಿಕ್‌ ಉತ್ಪಾದನಾ 
ಘಟಕಗಳು,. 37, ಪ್ಲಾಸಿಕ್‌ ಬಳಕೆದಾರರು ಹಾಗೂ 62 
ಮರುಬಳಕೆದಾರರನ್ನು ನೋಂದಾಯುಸಿದೆ. ಮಂಡಳಿಯು 
ಸದರಿ ಘಟಕಗಳನ್ನು ಕಾಲಕಾಲಕ್ಕೆ ಪರಿವೀಕ್ಷಿಸಿ ನೊಂದಣಿಯ 


ಷರತ್ತುಗಳನ್ನು ಉಲ್ಲಂಘಿಸಿದ್ದು ಕಂಡುಬಂದಲ್ಲಿ 
ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಬಿಬಿಎಂಪಿ ವ್ಯಾಪ್ತಿಯಲ್ಲಿ, ಪ್ಲಾಸ್ಟಿಕ್‌ ಮುಕ್ತಗೊಳಿಸಲು 
ಪ್ಲಾಸಿಕ್‌ ನಿಷೇಧ ಕಾರ್ಯಕ್ರಮವನ್ನ' ಹಮ್ಮಿಕೊಂಡಿದ್ದು, 
ಪ್ಲಾಸ್ಟಿಕ್‌ ಬಳಕೆ ಮತ್ತು ' ಮಾರಾಟ ಕಂಡುಬಂದಲ್ಲಿ 
ಮುಟ್ಟುಗೋಲು ಹಾಕಿಕೊಂಡು ದಂಡವನ್ನು 
ವಿಧಿಸಲಾಗುತ್ತಿರುತ್ತದೆ. 


ಪ್ಲಾಸ್ಟಿಕ್‌ ಬಳಕೆ ನಿಷೇಧದ ನಿಯಮಾವಳಿಯಂತೆ ಈ 
ತಹಲ್‌ವರೆಗೂ 467655 ಕೆ.ಜಿ. ಪ್ಲಾಸ್ಟಿಕ್‌ನ್ನು' ಮುಟ್ಟುಗೋಲು 
ಹಾಕಲಾಗಿರುತ್ತದೆ ಹಾಗೂ ರೂ. 41725355/- ಗಳನ್ನು 
ದಂಡ ವಿಧಿಸಲಾಗಿರುತ್ತದೆ. 


ನಅಇ 96 ಎಂಎನ್‌ಯು 2021 RS PY 


(ಬಿ.ಎಸ್‌. ಯಡಿಯೂರಪ್ಪ) ಆರ್‌ 
ಮುಖ್ಯಮಂತ್ರಿ 


